JUNE 2013 


SONS 


ನಿಸರ್ಗದತೆ 


BANNERUGHATTA 


HY WILDLIFE 

CONSERVATION 
GROUP 


JUNE 2013 


ನ 


ನಿಸರ್ಗದೆಡೆಗೆ ಪಯಣ 


ನಿಸರ್ಗದೆಡೆಗೆ ಪಯಣ 


* ಬಾವಿ ಕಪ್ಪೆ ಸಮುದ್ರ ಕಪ್ಪೆ 
* ಬುಗರಿಕಲ್ ಭಾಗ - ೨ 
* ಹಕ್ಕಿಲೋಕ 
* ಹೊಕಾಟ 
* ಏ ಏ ಅಂಕಣ 
* ತೋಟದ ಮನೆಯ ಹಕ್ಕಿಯ ಗೂಡು(ಕವನ) 


ಸಂಪಾದಕರು : ಅಶ್ವಥ ಕೆ.ಎನ್ ವಿನ್ಯಾಸ : ನಾಗೇ ಓವರ್ 
ಲೇಖಕ ವೃಂದ : ಸ್ವಾಮಿ ಸೌಖ್ಯಾನಂದಜೀ ಮಹಾರಾಜ್, ನಾಗೇಶ್. ಓ .ಎಸ್, 

ಅಶ್ವಥ.ಕೆ. ಎನ್ , ಅನಿತಾ ನರೇಶ್ ಮಂಚಿ , ಶಂಕರಪ್ಪ .ಕೆ. ಪಿ , ಕೃಷ್ಣ ನಾಯಕ್, 
ಕರಡು ತಿದ್ದುಪಡಿ : ಮುರಳಿ. ಎಸ್ ಮುಖಪುಟ ಛಾಯಚಿತ್ರ : ದೀಪಕ್ ಜಿ .ಎನ್ 


ముఖపులు : నలు 


E -mail : kaanana.mag @ gmail.com 


ಆದ್ಯಾತ್ವ ವನ್ಯಜೀವಿಗಳು 
ಶ್ರೀ ರಾಮಕೃಷ್ಣ ಉಪದೇಶಗಳಲ್ಲಿ ಪ್ರಾಣಿಪಕ್ಷಿಗಳು 
ಬಾವಿ ಕಪ್ಪೆ ಸಮುದ್ರ ಕಪ್ಪೆ 


19 


ಆtR 


S 


http ? filS 8 


Y 


disKಜ 


Fitter 


Thಈ04 


ನಮ್ಮ ಹಿರಿಯರು ಹೇಳಿದ್ದಾರೆ, ದೇಶ ತಿರುಗು ಇಲ್ಲಾ ಕೋಶ ಓದು. ನಾವು ಸ್ವಲ್ಪ 
ನಮ್ಮ ಜೀವನದಲ್ಲಿ ಜ್ಞಾನಪಡೆಯಬೇಕಾದರೆ ದೇಶ ತಿರುಗಬೇಕು ನಾನಾ ರೀತಿ 
ಅನುಭವ ಪಡೆಯಬೇಕು, ಇಲ್ಲಾ ಇಂತಹ ಜ್ಞಾನಿಗಳು ಹಿರಿಯರು ಪಡೆದ ಜ್ಞಾನವನ್ನು ಈ 
ಓದಿ ತಿಳಿದು ನಮ್ಮ ಜ್ಞಾನವನ್ನು ಹೆಚ್ಚಿಸಿ ಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಜ್ಞಾನ 
ಬೆಳೆಯಲು ಸಾಧ್ಯವಿಲ್ಲ. ನಾವು ಅಜ್ಞಾನಿಗಳಾಗಿ ನಾವಿರುವ ಸ್ಥಿತಿಯೇ ಶ್ರೇಷ್ಠ, ನಾವು ಇಲ್ಲಿ 
ತಿಳಿದಿರುವ ಜಗತ್ತೇ ಜಗತ್ತು, ಅದಕ್ಕಿಂತ ಹೆಚ್ಚಿನದು ಈ ಜಗತ್ತಿನಲ್ಲಿ ಇಲ್ಲ ಎಂದು 
ತಿಳಿದು ಅಜ್ಞಾನದಲ್ಲಿರುತ್ತೇವೆ. ತಿಳಿದವರು ಹೇಳಿದರೂ ಸಹ ಅದರಲ್ಲಿ ಶ್ರದ್ಧೆ ಇರುವುದಿಲ್ಲ, 
ಅವರು ಹೇಳುವುದೆಲ್ಲ ಸುಳ್ಳು ಎಂದು ಭಾವಿಸುತ್ತೇವೆ. ಇದನ್ನ ಶ್ರೀ ರಾಮಕೃಷ್ಣರು ಬಹಳ ಸುಂದರವಾಗಿ ಬಾವಿ ಕಪ್ಪೆ 
ಸಮುದ್ರ ಕಪ್ಪೆ ಯ ಉದಾಹರಣೆ ಮೂಲಕ ತಿಳಿಸಿದ್ದಾರೆ. 

- ಒಂದು ಕಪ್ಪೆ ಬಾವಿಯಲ್ಲಿತ್ತು, ಅದು ಅಲ್ಲೇ ಬಹಳ ಕಾಲದಿಂದ ವಾಸಿಸುತ್ತಿತ್ತು, ಅದು ಅಲ್ಲೇ ಹುಟ್ಟಿ ಬೆಳೆದ ಒಂದು 
ಪುಟ್ಟ ಕಪ್ಪೆ , ಒಂದು ದಿನ ಸಮುದ್ರದಿಂದ ಒಂದು ಕಪ್ಪೆ ಅಲ್ಲಿಗೆ ಬಂತು, ಬಾವಿಯಲ್ಲಿದ್ದ ಕಪ್ಪೆ ಈ ಸಮುದ್ರ ಕಪ್ಪೆಯನ್ನ " 
ನೀನು ಎಲ್ಲಿಂದ ಬಂದೆ ? ”ಎಂದು ಕೇಳಿತು. 

ಸಮುದ್ರ ಕಪ್ಪೆಯು ಸಮುದ್ರದಿಂದ ಎಂದಿತು, ಆಗ ಬಾವಿ ಕಪ್ಪೆಯು ಸಮುದ್ರ ಎಷ್ಟು ದೊಡ್ಡದು? ಎಂದು ಕೇಳಿತು. 
ಅದಕ್ಕೆ ಸಮುದ್ರಕಪ್ಪೆಯು " ಸಮುದ್ರ ತುಂಬಾ ದೊಡ್ಡದು " ಎಂದಿತು. ಅಗ ಬಾವಿ ಕಪ್ಪೆಯು ತನ್ನ ಎರಡೂ ಕಾಲುಗಳನ್ನ 
ಅಗಲವಾಗಿ ಚಾಚಿ ಇಷ್ಟು ದೊಡ್ಡದಾಗಿದೆಯೇ ನಿನ್ನ ಸಮುದ್ರ ಎಂದಿತು. ಅಗ ಸಮುದ್ರ ಕಪ್ಪೆಯು " ಇಲ್ಲ ಇನ್ನೂ ತುಂಬಾ 
ದೊಡ್ಡದು" ಎಂದಿತು. ಆಗ ಬಾವಿ ಕಪ್ಪೆಯು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೆಗೆದಾಡಿ “ಈ ನನ್ನ ಬಾವಿಯಷ್ಟು 
ದೊಡ್ಡದೇ ನಿನ್ನ ಸಮುದ್ರ ” ಎಂದು ಮರುಪ್ರಶ್ನೆ ಯನ್ನು ಕೇಳಿತು. 

ಆಗ ಸಮುದ್ರ ಕಪ್ಪೆಯು ಬಾವಿ ಕಪ್ಪೆಗೆ " ಓ ನನ್ನ ಸ್ನೇಹಿತನೇ ಸಮುದ್ರವನ್ನು ನಿನ್ನ ಬಾವಿಯೊಂದಿಗೆ ಹೇಗೆ 
ಹೋಲಿಸುವುದು ಎಂದು ಕೇಳಿತು, ಆಗ ಬಾವಿ ಕಪ್ಪೆಯು " ನನ್ನ ಬಾವಿಗಿಂತ ಯಾವುದೂ ದೊಡ್ಡವಾಗಿರದು, ಈ 
ಸಮುದ್ರದ ಕಪ್ಪೆ ಸುಳ್ಳುಗಾರ ಇವನನ್ನು ಆಚೆಗೆ ತಳ್ಳಬೇಕು ಎಂದಿತು. 

ಅಲ್ಪ ಮನುಷ್ಯರ ಮನಸ್ಸು ಇದರಂತೆ ತನ್ನ ಕಿರಿದಾದ ಬಾವಿಯಲ್ಲಿದ್ದುಕೊಂಡು ಪ್ರಪಂಚದಲ್ಲಿ ಇದನ್ನು ಮೀರಿದ 
ವಸ್ತುವೇ ಇಲ್ಲ ಎಂದು ಭಾವಿಸಿರುತ್ತಾರೆ . 

ನೀತಿ ಪಾಠ : “ ನಮ್ಮ ಅಲ್ಪತನದಿಂದ ಹೊರಗೆ ಬಂದಾಗಲೇ ನಮ್ಮ ಜ್ಞಾನ ವಿಕಾಸವಾಗುವುದು ” 


- ಸ್ವಾಮಿ ಸೌಖ್ಯಾನಂದಜೀ ಮಹಾರಾಜ್ 


ಬುಗರಿಕಲ್ 


ಮುಂದುವರಿದ ಭಾಗ. 


C . 


© CM 


ಕ್ಯಾಮೆರಮೆನ್ ಫೋಟೋ ಹಿಡಿಯಲು ರೆಡಿಯಾದರು. ಮೂರ್ನಾಲ್ಕು ಹಂದಿಗಳು ನಮ್ಮನ್ನು ಗಮನಿಸದೆ 
ತಮ್ಮ ಪಾಡಿಗೆ ತಾವು ಹೊರಟು ಹೋದವು ಆದರೆ ಒಂದು ಹಂದಿಗೆ ನಮ್ಮ ವಾಸನೆ ಸಿಕ್ಕಿತೋ ಏನೋ ? ತನ್ನ 
ಚುಪಾದ ಕೋರೆಗಳನ್ನು ಮುಂದೆ ಮಾಡಿಕೊಂಡು ನಮ್ಮನ್ನು ಗುರಾಯಿಸುತ್ತಾ ಎದುರಿಸಲು ನಮ್ಮ ಕಡೆ ಎರಡು ಹೆಜ್ಜೆ 
ಇಟ್ಟಿತು. ನಾವು ಕಣ್ಣು ರೆಪ್ಪೆಯನ್ನೂ ಸಹ ಒಡೆಯದಿದ್ದುದನ್ನು ಕಂಡ ಅದಕ್ಕೆ ನಾವು ನಿರ್ಜೀವಿಗಳಂತೆ ಕಂಡೆವೋ 
ಏನೋ ? ತನ್ನ ಪಾಡಿಗೆ ತಾನು ಉಳಿದವುಗಳನ್ನು 
ಹಿಂಬಾಲಿಸಿತು. ಸುಮಾರು ಇಪ್ಪತ್ತು 
ಹಂದಿಗಳನ್ನೊಳಗೊಂಡ ತಂಡವು ನಮ್ಮಿಂದ 
ಕಣ್ಮರೆಯಾದಾಗ ಅಶ್ವಥ್ ರವರು “ಏನ್ ಶಂಕ್ರ ಎಂಗ್ 
ಬಂದದೆ ಫೋಟೋ ! ಆ ಹಂದಿ ನಮ್ಮನ್ನು 
ಗುರಾಯ್ದಿ ರೋಡ್ಸ್ ಹಿಡ್ತಿದ್ಯ ತಾನೇ ?” ಎಂದಾಗ 
ತಲೆಕೆರೆದುಕೊಳ್ಳುತ್ತಾ ನಿಧಾನವಾಗಿ ಆ . . . ಅದು 
ಫೋಟೋ ಏನೋ ತೆಗ್ಡೆ ಆದ್ರೆ ಸೆಟ್ಟಿಂಗ್ ಚೇಂಜ್ ಮಾಡ್ ಬಿಟ್ಟಿದ್ದೆ ಸರಿಗ್ ಬಂದಿಲ್ಲ ಎಂದುದ್ದಕ್ಕೆ ಉಚಿತ ಬೈಗುಳ 
ದೊರಕಿತು, ನಮ್ಮ ಕ್ಯಾಮೆರಾಮೆನೆ. ಇನ್ನೂ ನಮ್ಮ ದಾರಿ ಮುಕ್ಕಾಲು ಪಾಲು ಇದ್ದುದರಿಂದ ಬಿಸಿಲಿನ ಬೇಗೆ ಹೆಚ್ಚಿ , 
ಹೊಟ್ಟೆಯಲ್ಲಿ ಹಸಿವು ಹೆಚ್ಚಾಗಿ ಎಲ್ಲರೂ ಬೇಗ ಬೇಗ ಊರಿನ ಕಡೆ ಹೊರಟೆವು. ಬರುವ ದಾರಿಯಲ್ಲಿಯೇ 
ಹೊಗೆಯಾಡುತ್ತಾ ಇದ್ದ ಆನೆ ಲದ್ದಿಯನ್ನು ಕಂಡು ಲದ್ದಿ ನೋಡುದ್ರೆ ಆನೆ ಇಲ್ಲೇ ಎಲ್ಲೋ ಇರ್ಬೇಕು ಸರೀಗ್ ನೋಡ್ರಪ್ಪ 
ಮತ್ತೆ ಸಿಕ್ಕಾಕ್ಕೋಬಿಟ್ಟೆವು ಎಂದು ಸುತ್ತಲೂ ಕಣ್ ಹಾಯಿಸುತ್ತಾ ಲದ್ದಿಯನ್ನು ಕಾಲಿನಿಂದ ತುಳಿಯ ತೊಡಗಿದರು. 
ಇವರ ಹೊಸ ಪ್ರಯೋಗದ ಉಪಯೋಗ ತಿಳಿಯದ ನಾನು ಯಾಕ್ ಅಶ್ವಥಣ್ಣ ಅದನ್ಯಾಕೆ ತುಳಿತಿದ್ಯ ? ಎಂದೆ. 


© WCg 


ಆನೆಗಳಿಗೆ ಮೂಗು ತುಂಬ ಚುರ್ಕು ಕಣೋ ! 
ನಮ್ಮ ವಾಸನೆ ಅಮ್ಮೆ ಬೇಗ ಗೊತ್ತಾಗಿ ಬಿಡುತ್ತೆ, 
ಅದಕ್ಕೆ ಲದ್ದಿ ತುಳ್ಳೆ ಅದರ ಲದ್ದಿ ವಾಸನೆ ಅದಕ್ಕೆ 
ತಗಲುತ್ತೆ , ಆಗ ನಾವು ತಪ್ಪಿಸ್ಕೊಳ್ಳಕ್ಕೆ ಟೈಮ್ 
ಸಿಗುತ್ತೆ ಎಂಬ ಉತ್ತರ ಕೇಳಿ ಒಳ್ಳೆಯ ಲಾಜಿಕ್ 
ಎಂದು. ನಾವು ಲದ್ದಿಯನ್ನು ತುಳಿದು ನಿಧಾನವಾಗಿ 
ಸುತ್ತಲೂ ನೋಡುತ್ತಾ ನಡೆಯತೊಡಗಿದೆವು. 


ಯಮಹರ್ಮನ ಮಂತ್ರಂಶ . 


ವೈಜ್ಞಾನಿಕ ಹೆಸರು : Pavo cristatus - 


ಇಂಗ್ಲೀಷ್ ಹೆಸರು : Indian Peafowl 


ದ 


ಉಪ್ಪುನೀರು ಹಳ್ಳ , ಹಾವುಬಂಡೆ ಹಳ್ಳ , ಸುಗಳ , ಮಲ್ಲಿಗೆ ಗುಟ್ಟೆ, ಉಪ್ಪಕಬಂಡೆ ಕಡೆ ಎಮ್ಮೆಗಳನ್ನು 
ಮೇಯುಸುವಾಗ ಯಾವಾವ ಜಾಡಲ್ಲಿ ಕಾಡಂದಿ ತಿರುಗುತ್ತವೆ, ಎಲ್ಲಲ್ಲಿ ಮೊಲಗಳು ಗರಿಕೆ ಮೇಯುತ್ತವೆ, ಯಾವ 
ಬಿಲದಲ್ಲಿ ಉಡಯಿದೆ ಎಂದು ಸದಾ ತಲಾಸು ತೆಗೆಯುತ್ತಿದ್ದ ಮರಿಗನಿಗೆ ಒಂದು ದಿನ, ಮಲ್ಲಿಗೆ ಗುಟ್ಟೆ ಕೆಳಗೆ ಇರೋ 
ಹಳ್ಳದ ಹಿಕ್ಕಲಲ್ಲಿ ದಟ್ಟವಾಗಿ ಆಳೆತ್ತರಕ್ಕೆ ಬೆಳೆದಿದ್ದ ಹುಲ್ಲಿನ ಮಧ್ಯದ ಲಂಟನ ಗಿಡದ ಕೆಳಗಿಂದ ಸರಸರ ಸದ್ದು ಕೇಳಿದ್ದೆ 
ತಡ ಮರಿಗನಿಗೆ ಕಿವಿಗಳು ನಿಮಿರಿ, ಕಣ್ಣುಗಳು ಚಂಗನೆ ಚುರುಕಾಗಿ, ಏನೋ ಇರಬಹುದೆಂದು ದಿಟ್ಟಿಸಿ ನೋಡಿದ, ನೀಲಿ 
ಹಸಿರಿನ ಸಣ್ಣ ಪೊದೆಯೊಂದು ಹುಲ್ಲಿನ ನಡುವೆ ಹುಲ್ಲನು ಪಕ್ಕಕ್ಕೆ ಸರಿಸಿ ಮುಂದೆ ನಡೆದಂತೆ ಕಂಡು ದಿಗ್ಯಾಂತನಾಗಿ 
ಕಣ್ಣುಗಳನ್ನು ದಪ್ಪಗೆ ಅಗಲಿಸಿ ನೋಡಿದಾಗಲೇ ತಿಳಿದಿದ್ದು, ನವಿಲೊಂದು ಹುಲ್ಲಿನ ಮಧ್ಯೆ ಇರೋದು. ಮುಖದಲ್ಲಿರುವ 
ಭಯವೆಲ್ಲ ತಣ್ಣಗಾಗಿ, ತನ್ನ ಹೆಗಲ ಮೇಲಿದ್ದ ಟವಲಿನಿಂದ ನೆತ್ತಿಯಲ್ಲಿ ಇಳಿಯುತ್ತಿದ್ದ ಬೆವರನ್ನು ಒರೆಸಿಕೊಂಡು, ಆದರೂ 
ಅನುಮಾನದಿಂದಲೆ ಎಮ್ಮೆಗಳನ್ನು “ ಅಚ್ಚ. . . ಅಚ್ಚ. . . ಏ. . . ” ಎಂದು ಗದರಿದ. ನವಿಲು ಇದ್ದಕ್ಕಿದ್ದ ಹಾಗೆ ಪಟಪಟ 
ಎಂದು ರೆಕ್ಕೆಯನ್ನು ಬಡಿಯುತ್ತ ಹಾರಿ ದೂರಕ್ಕೆ ಹೋಯಿತು. 


ಮರಿಗನಿಗೆ ಹಂದಿ ಜಾಡು, 
ಮೊಲದ ಗೂಡು 
, ಉಡದ ಬಿಲಗಳೇ 
ಮಾತ್ರವಲ್ಲ ಎಲ್ಲಾ ಕಾಡು ಪ್ರಾಣಿ 
ಪಕ್ಷಿಗಳ ಬಿಹೇವಿಯರ್, ಹ್ಯಾಬಿಟ್ಯಾಟ್ 
ಎಲ್ಲವೂ ಗೊತ್ತು ಬಿಡಿ!, ಹುಲ್ಲಿನ 
ಮಧ್ಯದಿಂದ ಪಟಪಟ ಎಂದು ಹಾರಿದ 
ನವಿಲನ್ನು ನೋಡಿಯೇ ಇಲ್ಲಿ ನವಿಲು 
ಗೂಡುಮಾಡಿ ಮೊಟ್ಟೆ ಇಟ್ಟಿದೆ ಎಂದು 

ಖಾತ್ರಿಯಾಗಿ ಸೀದಾ ಹೋಗಿ 
@ Deepak GN 

ನೋಡಿದ. ಹುಲ್ಲನ್ನು ತನ್ನ ಕಾಲಿನಿಂದ 
ಕೆದರಿ ನೋಡಿದಾಗ ಮಣ್ಣಿನ ನಡುವೆ ಕೆನೆ ಬಣ್ಣದ ನಾಲ್ಕು ಮೊಟ್ಟೆಗಳನ್ನು ಇಟ್ಟಿತ್ತು. ಮರಿಗನ ಖುಷಿಗೆ ಆ ಗುಂಗುರು 
ಕೂದಲು ಕಷ್ಟಪಟ್ಟು ಸ್ವಲ್ಪ ಹಿಗ್ಗಿ, ಗೋಧಿ-ಎಣ್ಣೆ ಮೈ ಬಣ್ಣದ ಮುಖ ಅಗಲಿಸಿ ತನ್ನ ಮೊಣ ಕೈಗಳನ್ನು ಮೊಣ ಕಾಲಿನ 
ಮೇಲೆಊರಿಸಿ ಕುಳಿತುಕೊಂಡು ಒಂದು ಸಾರಿ ತಲೆಯನ್ನು ಮೇಲಕ್ಕೆತ್ತಿ ಮನೆಯಲ್ಲಿ ಕಾವಿಗೆ ಹಾಕಿದ್ದ ಕರಿಕೋಳಿಯನ್ನು 
ನೆನೆದು ತನ್ನ ಹೆಗಲ ಮೇಲಿದ್ದ ಟವಲನ್ನು ನೆಲದ ಮೇಲೆ ಹಾಸಿ ಒಂದೊಂದೆ ಮೊಟ್ಟೆಯನ್ನು ಜೋಪಾನವಾಗಿ ಎತ್ತಿಟ್ಟು, 


ಟವಲನ್ನು ಗಂಟುಹಾಕಿ , ಹೆಗಲಿಗೇರಿಸಿ ತನ್ನ ಕೈಯಿಂದ ಹಿಡಿದು, ಕತ್ತಿನಿಂದ ಬಿಗಿಯಾಗಿ ಒತ್ತರಿಸಿಕೊಂಡು 
ಸಂಜೆಯವರಿಗೂ ಎಮ್ಮೆಗಳ ಹಿಂದೆ ಸುತ್ತಾಡಿಕೊಂಡು ಸಂಜೆ ಹಾಲು ಕರೆಯುವ ಹೊತ್ತಿಗೆ ಎಮ್ಮೆಗಳನ್ನು ಅಟ್ಟಿಕೊಂಡು 
ಕಾಡು ಓಣಿಯಲ್ಲಿ ದಪದಪನೇ ನಡೆಯುತ್ತಿದ್ದ. 

ದೂರದ ಟವರ್‌ ಮೇಲೆ ಕುಳಿತಿದ್ದ ಫಾರೆಸ್ಟ್ ವಾಚರ್ ಗುಟ್ಟಿಗೆ ನಿಜವಾದ ಸಿನಿಮಾದಂತೆಯೇ ಆ ಗೋದುಳಿಯ 
ದೃಶ್ಯ ಬೇರೆಯೊಂದು ಲೋಕಕ್ಕೆ ಕರೆದುಕೊಂಡು ಹೋಗುವಂತೆ ಇತ್ತು. ಹಿಂದೆಯೆಲ್ಲ ಹಸಿರಿನ ಕಾಡು ಸೂರ್ಯನ ರಶ್ಮಿಗೆ 
ಮಂಕಾಗಿ ಎಮ್ಮೆಗಳು ದಾರಿಯ ಅಕ್ಕ - ಪಕ್ಕದ ಲಂಟನ ಬೇಲಿಗೆ ತನ್ನ ಬೆನ್ನನ್ನು ಉಜ್ಜಿಕೊಂಡು ಹೋಗುವ ರಭಸಕ್ಕೆ ಆ 
ಬೇಸಿಗೆಯ ಧೂಳು ಚಿನ್ನದ ಹೊಗೆಯಂತೆ ಮುಗಿಲೆತ್ತರಕ್ಕೆ ಹಾರಿ, ಹಿಂದೆ ಬರುತ್ತಿದ್ದ ಮರಿಗನನ್ನು ದೇವಲೋಕದ 
ಯಮಧರ್ಮರಾಜನಂತೆ ಒಂದು ಕೈಯಲ್ಲಿ ಬಿದಿರಿನ ಸಣ್ಣದೊಂದು ಕೋಲು 
, ಹೆಗಲ ಮೇಲೆ ಮೊಟ್ಟೆಗಳನ್ನು ಕಟ್ಟಿರುವ 
ಟವಲಿನ ಒಂದು ತುದಿಯನ್ನು ಗ್ರಿಪ್ಪಿಗಾಗಿ ಬಾಯಲ್ಲಿ ಕಚ್ಚಿಕೊಂಡು “ ಏ. . . ಏ. . . ಬಾ. . . ಬಾ. . . ಇತ್ತ, ವಾಂಯ್ಯೋ 
ವಾಂಯ್ಯ ” ಎಂದು ಕೂಗಾಡುತ್ತಾ ಬರುವುದನ್ನು ನೋಡಿ ಸರಸರನೇ ಟವರಿನಿಂದ ಇಳಿದು ಬಂದು ಮರಿಗನಿಗೆ 
ಅಡ್ಡಲಾಗಿ ನಿಂತು “ ಏನ್ ಮರಿಗಣ್ಣ ಇಂಗೆ ದಿನಾಲೂ ಬಿದ್ರುಕಟ್ಟೆ ಟವಲಿನಲ್ಲಿ ಕಳ್ಕೊಂಡು ಸಾಗಿಸುತ್ತಿದ್ದರೆ ಹೇಗೆ, 
ಸಾಯಬ್ರು ನನ್ನನ್ನು ಕೆಲ್ಸದಿಂದ ತೆಗೆದು ಮನೆಗೆ ಕಳಿಸ್ತಾರೆ ಅಷ್ಟೆ! ” ಎಂದ. “ ಏ ಇಲ್ಲಿ ಗುಟ್ಟಿ ಟವಲ್ಲಾಗ. . .! ಅಲ್ಲಿ 
ಕಾಡ್ಕೊಳಿಮೊಟ್ಟೆ ಸಿಕ್ತು, ನಮ್ಮನೆಗೆ ಕರಿಕೋಳಿ ಕಾವುಕುಳದೆ, ಅದ್ರಲ್ಲಿ ಹಾಕಾನ ಅಂಥ ತಗೊಂಡೋಕ್ತ ಇದ್ದೀನಿ” 
ಎಂದ. ಇನ್ನೂ ಏನೇನೊ ಕೇನೋ ಎಂದು ಸರಸರನೇ ಎಮ್ಮೆಗಳನ್ನು ಅಟ್ಟಿಸುವ ನೆಪದಲ್ಲಿ ಹೊರಟ. ಈ ಫಾರಿಸ್ಸು 
ವಾಚರ್ ಗುಟ್ಟಿಗೆ ಬಿದಿರುಕಟ್ಟೆ ಕಾಡಿಂದ ತಗೊಂಡ್ ಹೋಗೋದು ಅಪರಾಧ, ಆದ್ರೆ ಕಾಡುಕೋಳಿಮೊಟ್ಟೆನಾ ಇಂಥ 
ನ್ಯಾಷನಲ್ ಪಾರ್ಕಿಂದ ತಗೊಂಡುಹೋಗೋದು ಅಪರಾಧ ಅಂಥ ಹೊಳಿಲೇ ಇಲ್ಲ ಬಿಡಿ!. 

ಗುಟ್ಟಿ ತಲೆ ಕೆರಕೊಂಡು ವಾಪಸ್ ಹೋಗಿ ಟವರಿನ ಮೇಲೆ ಕುಳಿತುಕೊಂಡು ಆ ಕಡೆ ಪಶ್ಚಿಮದ ಚಿಕ್ಕರಾಗಳ್ಳಿ 
ಗುಟ್ಟದ ಹಿಂದೆ ಮುಳುಗುತ್ತಿದ್ದ ಸೂರ್ಯನನ್ನು ನೋಡುತ್ತಾ, ಈ ಕಡೆ ಮರಿಗನು ತನ್ನ ಎಮ್ಮೆಗಳ ಜೊತೆ ಹಟ್ಟಿಕಡೆ 
ಹೊರಡುವ ದೃಶ್ಯ ದೂರದ ಕತ್ತಲಿನ ಮುಸಿಕಿನಲ್ಲಿ ಲೀನಾವಾಗುತ್ತಾ ಮಾಯಾವಾಗಿ ಹೋದ 
, ದೂರದಲ್ಲೆಲ್ಲೊ 
ನವಿಲುಗಳ “ ಕೈ .. ಓ .. . ಕೈ ,. ಓ. . . ಕೈ . . ಓ. . . ” ಎಂಬ ಶಬ್ದ ಕೇಳುತ್ತಿತ್ತು. 


© Deepak GN 


Y 


: 


ಸಂಜೆಯಾಯಿತೆಂದರೆ ಕಾಡು ಪಕ್ಕದ ಹೆಗ್ಗಡೆಯ ತೋಟದ 
ಬೇಲಿಗೆಂದು ಬೆಳೆಸಿದ ಸಿಲ್ವರ್ ಮರಗಳ ಮೇಲೆಲ್ಲ ಕಾಡು 
ನವಿಲುಗಳು ಬಂದು, ಆ ವಿಶಾಲವಾದ ಕಾಡನ್ನು ಎತ್ತರದಿಂದ 
ನೋಡುತ್ತಾ ಕೇಕೆ ಹಾಕುತ್ತಾ. . .! ಗುಂಪುಗಳಲ್ಲಿ ಸೇರಿ 
ಕುಶಲೋಪರಿಯನ್ನು ಮಾತನಾಡುತ್ತಾ, ಆ ವರ್ಣಮಯ 
ಮುಸ್ಸಂಜೆಯನ್ನು ಅನುಭವಿಸುತ್ತ ಕತ್ತಲಾದ ಮೇಲೆ ಅಲ್ಲಿ ಮರಗಳ 
ಮೇಲೆ ಕುಳಿತು, ರಾತ್ರಿಯೆಲ್ಲ ಅಲ್ಲಿಯೇ ತಂಗಿಕೊಳ್ಳುತ್ತವೆ. 
ಹೆಗ್ಗಡೆಯ ತೋಟದ ಆಳು ನಾಚೇರಿಯ ಕಣ್ಣಿಗೆ ಬಿದ್ದ ನವಿಲುಗಳು, 
ತಿಂಗಳಲ್ಲಿ ಒಂದೆರಡು ಬಾರಿ ಮಸಾಲೆಯನ್ನು ಅರೆದಿದ್ದ. ಮರಿಗನ 
ಈ ನವಿಲುಗಳು ಹೇಗೋ ಮಾಡಿ ಈ ಕಾಡು ನವಿಲುಗಳ ಜೊತೆ 
ಸಂಘಮಾಡಿ, ಅವುಗಳ ಜೊತೆಕೂಡಲೂ ಹೋಗಿದವೋ ಏನೋ . 
- .!, ನಾಚೇರಿಯ ಕೋವಿ ಈಡಿನ ಒಂದೇ ಏಟಿಗೆ ಬಿದ್ದು, 
ನಾಚೇರಿಯ ಗೆಳೆಯರಿಗೆಲ್ಲ ಔತಣ ಕೂಟವಾದವು, ಮರಿಗನಿಗೆ 
ನವಿಲುಗಳನ್ನು ಉಳಿಸಿಕೊಳ್ಳಲಾಗಲಿಲ್ಲ ಎಂಬುದಕ್ಕಿಂತ, ನಾನು 
ದಷ್ಟಪುಷ್ಟವಾಗಿ ಬೆಳೆಸಿದ ನವಿಲುಗಳನ್ನು ನಾನು ತಿನ್ನಲು 
ಆಗಲಿಲ್ಲವಲ್ಲ ಎಂಬ ಬೇಸರ. 

ಗುಟ್ಟಿಯಂತಹ ಫಾರೆಸ್ಟ್ ವಾಚರುಗಳಿಂದ ಕಾಡಿನ 
ಸಂರಕ್ಷಣೆ ಎಷ್ಟರ ಮಟ್ಟಿಗಿರಬೇಕು, ಕಾಡಿನ ಸುತ್ತಮುತ್ತಲಿರುವ 
ಹಳ್ಳಿಗಳ ಇಂತಹ ಜನ ಸಮುದಾಯಗಳಿಗೆ ಕಾಡಿನ ಕಾಳಜಿ 
ಹೇಗಿರಬೇಕು ಎಂಬುದನ್ನು ಒಮ್ಮೆ ನಾವು ನೀವು ಎಲ್ಲಾ 
ಯೋಚಿಸಬೇಕು!. 


- ಅಶ್ವಥ ಕೆ.ಎನ್ 


. 


ಕುದಿಯುತ್ತಿರುವ ಸಾರಿಗೆ ಏನೋ 
ಕಡಿಮೆಯಾದಂತನಿಸಿತು. ಕೊತ್ತಂಬರಿ ಸೊಪ್ಪ 
ಹಾಕಿರಲಿಲ್ಲ. ಅದನ್ನು ತರಲು ಅಂಗಳದ 
ಮೂಲೆಯ ಕೈತೋಟದ ಕಡೆಗೆ ಹೆಜ್ಜೆ ಹಾಕುತ್ತಿದ್ದೆ . 
ಪಕ್ಕನೇ ಎರಡು ದೊಡ್ಡ ಜಾತಿಯ ಕಡು ಕಪ್ಪು 
ಬಣ್ಣದ ಇರುವೆಗಳು ಕಣ್ಣು ಸೆಳೆದವು. 
ಇರುವೆಗಳ ಸಹಕಾರೀ ಗುಣ, ಶಿಸ್ತು, ಕಾರ್ಯ 
ಚಟುವಟಿಕೆಗಳ ಬಗ್ಗೆ ಮಾತ್ರ ತಿಳಿದಿದ್ದ ನನಗೆ 
ಇವುಗಳು ಕಾಳಗಕ್ಕೆ ಸಿದ್ದರಾದಂತೆ ಎದುರು 
ಬದುರು ನಿಂತಿರುವ ರೀತಿ ಹೊಸದಾಗಿ 
ತೋರಿತು. 


ಹೊರಟ ಕೆಲಸ ಮರೆತು ಅವುಗಳತ್ತಲೇ ನೋಡುತ್ತಾ ನಿಂತೆ. ನಾನು ಅಂದುಕೊಂಡಿದ್ದು ನಿಜವಾಗಿತ್ತು. ಅವು 
ಹತ್ತಿರ ಬಂದು ಬಲಾಬಲಗಳ ಪರೀಕ್ಷೆ ಮಾಡುವಂತೆ ಕೈಯಿಂದ ಕಾಲಿನಿಂದ ಪರಸ್ಪರ ದೂಡಿಕೊಳ್ಳುತ್ತಿದ್ದವು 

ಇದ್ದಕ್ಕಿದ್ದಂತೆ ಒಂದು ಇರುವೆ ಪಕ್ಕದ 
ಗೋಡೆಯ ಮೇಲೆ ಹತ್ತಿ ಅಲ್ಲಿಂದ ಕೆಳಗಿದ್ದ 
ಇರುವೆಯ ಮೇಲೆ ನೆಗೆದು ಅದನ್ನು 
ಕೆಡವಿತು. ಬಲವಾಗಿ ಒಂದನ್ನೊಂದು 
ಗಟ್ಟಿ ಹಿಡಿದುಕೊಂಡು 
ಉಂಡೆಯಾಕಾರದಂತೆ ಅತ್ತಿಂದಿತ್ತ 
ಉರುಳಿ ತಮ್ಮ ಚೂಪಾದ ಕೊಂಡಿಗಳಲ್ಲಿ 
ಚುಚ್ಚಿಕೊಳ್ಳುತ್ತಿದ್ದವು. 


ಬೀದಿ ನಾಯಿಗಳ ಜಗಳ ನೋಡಿ 
ಅಭ್ಯಾಸವಿದ್ದ ನನಗೆ , ಅವುಗಳಂತೆ ಇವು 
ಕೂಡಾ ಒಂದು ಶರಣಾಗತಿಯನ್ನು ಸೂಚಿಸುತ್ತಾ 
ನಿಂತರೆ ಇನ್ನೊಂದು ಅದನ್ನು ಬಿಟ್ಟು 
ಹೋಗುಬಹುದು 

ಎಂದುಕೊಂಡು, 
ಮಾಡಬೇಕಿದ್ದ ಕೆಲಸ ನೆನಪಿಸಿಕೊಂಡು 
ಅಲ್ಲಿಂದ ಕಾಲ್ಗೆಗೆದೆ. 


- ಸ್ವಲ್ಪ ಹೊತ್ತು ಕಳೆದು ಪುನಃ 
ಕುತೂಹಲದಿಂದ ಆ ಜಾಗಕ್ಕೆ ಬಂದು 


ಪರೀಕ್ಷಿಸಿದೆ. ಎರಡೂ ಇರುವೆಗಳು ಅತ್ಯಂತ 
ಪ್ರೀತಿಪಾತ್ರರಂತೆ ಒಂದನ್ನೊಂದು 
ಅಪ್ಪಿಕೊಂಡು ಸತ್ತು ಬಿದ್ದಿದ್ದವು 


ಸಾಲಾಗಿ ಬರುತ್ತಿದ್ದ ಇನ್ನೊಂದು 
ಜಾತಿಯ ಚಿಕ್ಕ ಇರುವೆಗಳ ಸಾಲು 
ಅವುಗಳನ್ನು ತಮ್ಮ ಆಹಾರವೆಂಬಂತೆ 
ಗೂಡಿಗೆ ಹೊತ್ತೊಯ್ಯಲು 
ಪ್ರಯತ್ನಿಸುತ್ತಿರುವುದು ಯಾಕೋ ಶವ 
ಮೆರವಣಿಗೆಯಂತೆ ತೋರಿತು. 


ಇಬ್ಬರ ಜಗಳ ಮೂರನೆಯವನಿಗೆ 
ಲಾಭ ಎಂಬ ಮಾತೆಷ್ಟು ನಿಜ. . !!. 


- ಅನಿತಾ ನರೇಶ್ ಮಂಚಿ 

ದಕ್ಷಿಣ ಕನ್ನಡ ಜಿಲ್ಲೆ. 


ತೋಟದ ಮನೆಯ ಹಕ್ಕಿಯ ಗೂಡು 


ಅಂದ ಚಂದದಿ ಬಂದಿತು 
ಪುಟ್ಟಹಕ್ಕಿ ತನ್ನ ಗೂಡಿಗೆ 
ಸಂಗಾತಿ ಜೊತೆ ಸೇರಿ 
ಇಂಪಾದ ಗಾನ ವಾಡಿತು ಪ್ರಿಯವಾಗಲೆಂದು. 


ಅಂಗಳದ ತುಂಬೆಲ್ಲಾ ಹಸಿರಿತ್ತು 
ನೀಲಾಂಬರದಿ ರಮಣೀಯ ಹೂವಿತ್ತು. 
ಸೊಗಸಾಗಿ ನಲಿದಾಡೋ ಪುಟ್ಟ ಜೀವಕೆ 
ಸಂಗಾತಿಯ ಒಲವಿತ್ತು ಮಿಲನಕೆಂದು. 


ಸದ್ದು ಗದ್ದಲವಿಲ್ಲ ಇಂದೆನಗೆ 
ತೋಟದ ಮನೆಯ ಏಕಾಂತದೊಳಗೆ 
ಹಕ್ಕಿ ಬಂದು ಯನ್ನ ಕೇಳಿತು ಹಸಿವಾಯಿತೆಂದು 
ಕೊಂಡು ಹೋಗುನಿನ್ನದೆಂದು. 


ಚಿಲಿಪಿಲಿ ಸದ್ದು ಕೇಳುತಾವಿಂದು 
ಕಾಳ ನಾದಿ ಗೂಡಿನೊಳಗೆ ಪೋಷಿಸಲು 
ನಿನ್ನ ಪ್ರೀತಿ ಫಲಿಸಿತೆಂದು ಹೊಸ ಜೀವ ನಿನ್ನಂತಿಹುದು 
ದೂರಹೋಗಿಬಕದ ಬಾಯನೇರ ಬೇಡ, ನನ್ನ ಜೀವಕೆ ಯಾರಿಂದು. 


- ಕೃಷ್ಣ ನಾಯಕ್ 


